ಸೃಷ್ಟಿಸುವುದು ನನ್ನ ಕೆಲಸ 


ಪ್ರಿಯದರ್ಶಿನಿ ಯಾದವ್‌ 


ವಿಲಿಯಮ್‌ ಬ್ಲೇಕ್‌ ನನಗೆ ಸದಾ ಸ್ಫೂರ್ತಿಯಾಗಿದ್ದಾರೆ. ಅವರ ಕೃತಿಗಳಲ್ಲಿ ಕಲ್ಪನೆ ಮತ್ತು 
ಸೃಷ್ಟಿ ಮಾನವ ಅಸ್ಲಿತ್ತದ ಕೇಂದ್ರ ಬಿಂದು ಆಗಿವೆ. ಕೆಲವು ವರ್ಷಗಳ ಹಿಂದೆ, ಬ್ಲೇಕ್‌ನ 
'ಜಿರುಸಲೇಂ: ದಿ ಎಮನೇಷನ್‌ ಆಫ್‌ ದಿ ಜೈಂಟ್‌ ಆಲ್ಪಿಯನ್‌' ಕೃತಿಯನ್ನು ಓದುತ್ತಿದ್ದಾಗ, 
ತಲೆತಲಾಂತರದಿಂದ ಕಲಾವಿದರು ಮತ್ತು ಬರಹಗಾರರನ್ನು ಸ್ಫೂರ್ತಿಗೊಳಿಸಿದ 
ಮನಮುಟ್ಟಿವ ಸಾಲುಗಳನ್ನು ಗಮನಿಸಿದ್ದೆ. ಅದೇನೆಂದರೆ, 


“ನಾನೊಂದು ವ್ಯವಸ್ಥೆಯನ್ನು ಸೃಷ್ಣಿಸಬೇಕು ಇಲ್ಲವೇ ಬೇರೊಬ್ಬನ ಗುಲಾಮ ಆಗಿ 
ಇರಬೇಕು. ನಾನು ಕಾರಣ ಕೊಡುವುದಿಲ್ಲ; ಹೋಲಿಕೆ ಮಾಡುವುದಿಲ್ಲ; 
ಸೃಷ್ಣಿಸುವುದಷ್ಟೇ ನನ್ನೆ ಕೆಲಸ”. 


ನಾನು ಪಾಠ ಮಾಡುವಾಗ ಈ ಭಾವನೆ ನನ್ನಲ್ಲಿ ಬಲವಾಗಿರುತ್ತದೆ. ಯಾಕೆಂದರೆ ನನ್ನ 
ಬೋಧನಾ ಶೈಲಿಯಲ್ಲಿ ಅದು ಪ್ರವಹಿಸಬೇಕು. ನನ್ನ ಪ್ರಕಾರ ಬೋಧನೆ ಎಂದರೆ, ಎಲ್ಲಾ 
ಬಗೆಯ ಮೈಭವಗಳನ್ನೂ, ಅಪೂರ್ಣತೆಗಳನ್ನೂ ಒಳಗೊಂಡಿರುವ ಒಂದು ಕಲಾ ಪ್ರಕಾರ. 
ಆರಂಭದ ತಳಮಟ್ಟಿಪ್ನೂ ಮೀರಿ ವಿಂತು ಅಸಾಧಾರಣವಾದುದನ್ನು ಬೋಧಿಸಲು 
ಯಾವತ್ತೂ ಯಥೇಚ್ಛ ಅವಕಾಶಗಳಿವೆ. 


ಬೋಧನಾ- ಕಲಿಕಾ ಸಾಮಗಿ(ಟೆಎಲ್‌ಎಂ)ಯನ್ನು ಸಾಮಾನ್ಯರ ದೃಷ್ಟಿಕೋನದಲ್ಲಿ 
ವಿವರಿಸುವುದಾದರೆ, ಬೋಧನೆಗೆ ಸಹಾಯಕವಾಗಿ ನಾವು ಬಳಸಬಹುದಾದ ವಸ್ತುಗಳೆಂದೂ, 
ವಿದ್ಯಾರ್ಥಿಗಳು ಮತ್ತು ಮಾಡಬೇಕಾದ ಪಾಠದ ನಡುವಿನ ಕೊಂಡಿಯಾಗಿ ಅವು ನಮ್ಮ 
ಕಲಸವನ್ನು ಸುಲಭಗೊಳಿಸುತ್ತವೆ ಎಂದೂ ಹೇಳಬಹುದು. ನಾನು ಅರ್ಥ ಮಾಡಿಕೊಂಡಂತೆ, 
ಇವು ಬಹುಸಂಖ್ಯೆಯಲ್ಲಿರಬಹುದು, ದೊಡ್ಡ ಪ್ರಮಾಣದ ವಿಷಯಗಳಾಗಿರಬಹುದು. ಆದರೆ, 
ಕೃಷ್ಣಕುಮಾರ್‌ ಅವರ, 'ದಿ ಜೈಲ್‌ ಲ್ಯಾಂಗ್ಲೇಜ್‌ ಅಂಡ್‌ ದಿ ಟೀಚರ್‌' (The Child's 
Language and the Teachenಗ ಪುಸ್ತಕವನ್ನು ಓದಿದ ನಂತರ, ಟೆಎಲ್‌ಎಂಗಳ ಬಗ್ಗೆ ನನಗೆ 
ಸ್ಪಷ್ಟತೆ ಸಿಕ್ಕಿತು. ತರಗತಿಗಳಲ್ಲಿ ಮಕ್ಕಳ ಚಿಲಿಪಿಲಿ ಮಾತು, ಎಲ್ಲೆಂದರಲ್ಲಿ ಗೀಚುವುದು, 
ಕಾಲಹರಣ ಮಾಡುವುದು, ಸಣ್ಣಪುಟ್ಟಿ ವಸ್ತುಗಳನ್ನು ತರುವುದು (ಕಲ್ಲಿನ ತುಂಡು, ರಬ್ಬರ್‌ 
ಬ್ಯಾಂಡ್‌, ಆಟಿದ ಕಾರ್ಡುಗಳು, ಯಾವುದೋ ಒಡವೆ ಚೂರು, ಅವರ ಜೀಬುಗಳಲ್ಲಿರುವ 
ಸಣ್ಣ ಹಾವುಗಳು, ಹುಳುಗಳು (ಜೀರುಂಡೆ) ಇತ್ಯಾದಿ), ಮಕ್ಕಳ ನಡುವಿನ ಜಗಳ, ಆಗಾಗ 
ಅವರು ಬಳಸುವ ಆಣೆ/ಪ್ರಮಾಣದ ಮಾತುಗಳು (ಆಶ್ಚನ್‌ ವಾರ್ನರ್‌, 1963), 
ಆಟಿವಾಡುವಾಗ ಹಾಡುವ ಹಾಡುಗಳು- ಇವೆಲ್ಲವನ್ನೂ ಟೆಎಲ್‌ಎಂಗಳಾಗಿ ಬಳಸಬಹುದು 
(ಕುಮಾರ್‌, 1986). ಟೆಎಲ್‌ಎಂಗಳ ಬಗ್ಗೆ ಯೋಚಿಸುವಾಗ, ಮಕ್ಕಳ ಪಾಲಿಗೆ ಏನೋ ಆಗಿರುವ 
ಈ ವಸ್ತುಗಳನ್ನು ನಾವು ಕಡೆಗಣಿಸುತೇವೆ. ಮಕ್ಕಳು ಅಂತಹ 'ಕಸ'ವನ್ನು ತರಲು ನಾವು 
ಬಹುತೇಕ ಸಂದರ್ಭಗಳಲ್ಲಿ ಅಥವಾ ಯಾವತ್ತೂ ಅವಕಾಶ ಕೊಡುವುದೇ ಇಲ್ಲ. ತಂದರೂ 
ಅವುಗಳನ್ನು ಕಸದ ಬುಟ್ಕೆಗೆ ಎಸೆಯಲಾಗುತ್ತದೆ. 


ಛತ್ಲೀಸಗಡದ ಹಳ್ಳಿಯೊಂದರ ಸರ್ಕಾರಿ ಶಾಲೆಯಲ್ಲಿ ನಾನು ಗಮನಿಸಿ ಅರ್ಥ 
ಮಾಡಿಕೊಂಡಂತೆ, ಶಿಕ್ಷಕರು ತರಗತಿ ನಿರ್ವಹಣೆಗೆ ಬಳಸುವ ಟೆಎಲ್‌ಎಂಗಳೆಂದರೆ, 
ಪಠ್ಯಪುಸ್ತಕ, ಕರಿಹಲಗೆ, ಬಳಪ, ಡಸ್ಟರ್‌ ಮತ್ತು ಜಿತ್ರಗಳುಳ್ಳ ಕೆಲವು ಚಾರ್ಟುಗಳು ಮಾತ್ರ. 
ಬೇರೆ ಬೇರೆ ಸಂಘ ಸಂಸ್ಥೆಗಳು ಒದಗಿಸಿದ್ದ ಮೂಟೆ ಮೂಟೆ ಪುಸ್ತಕಗಳನ್ನು ಎಷ್ಟೋ 
ವರ್ಷಗಳಿಂದ ಟ್ರಂಕುಗಳಲ್ಲಿ ಬೀಗ ಜಡಿದು ಇಡಲಾಗಿತ್ತು. ಆ ಪುಸ್ತಕಗಳನ್ನು ಕೊಟ್ಟರೆ 
ಮಕ್ಕಳು ಹರಿದುಹಾಕಿಯಾರು ಎಂಬ ಭಯ! ಪುಸ್ತಕಗಳನ್ನು ಟೆಎಲ್‌ಎಂಗಳಾಗಿ ಬಳಸದೆ 
ಬೀಗ ಜಡಿದು ಯಾಕೆ ಇಟ್ಟೆದ್ದಾರೆ ಎಂದು ನನಗೆ ಎಷ್ನೋ ಸಲ ಆಶ್ವ್ಚರ್ಯವಾಗಿದ್ದುಂಟಿ. ಈ 
ಬಗ್ಗೆ ಕೇಳಿದಾಗಲೆಲ್ಲ, ಅವುಗಳನ್ನು ಬಳಸಲಾಗುತ್ತಿದೆ ಎಂಬ ಉತ್ತರ ಸಿಕ್ಕಿದರೂ, ನಾನು 
ತರಗತಿಗಳಲ್ಲಿ ಬಳಸುವುದನ್ನು ಯಾವತ್ತೂ ನೋಡದೇ ಇರಲು ಹೇಗೆ ಸಾಧ್ಯ ಎಂದೂ 
ಅಚ್ಚರಿಯಾಗಿತ್ತು. 


ನನ್ನ ಪ್ರಾಥಮಿಕ ಗಮನ ಇದ್ದುದೇ ಮಕ್ಕಳಿಂದ ನನಗೆ ಸಿಗುವ ಸಂಪನ್ನೂಲಗಳನ್ನು 
ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳವುದರತ್ತ. ಹಾಗಾಗಿ ಲಭ್ಯ ಟೆಎಲ್‌ಎಂಗಳನ್ನು 
ಬಳಸುವಾಗಲೂ ಆಯಾಯ ತರಗತಿಗಳಿಗೆ ಹೊಂದುವಂತೆ ಅಲ್ಪಸ್ವಲ್ಪ ಮಾರ್ಪಾಡುಗಳನ್ನು 
ಮಾಡಿಕೊಳ್ಳುತ್ತಿದ್ದೆ. ಟೆಎಲ್‌ಎಂಗಳನ್ನು ಸಿದ್ದಪಡಿಸುವ ಜವಾಬ್ದಾರಿ ನನಗೆ ಸಿಕ್ಕಿದಾಗಲೂ, 
ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಲಭ್ಯವಿರುವ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು, ಅವರಿಗೆ 
ಕೈಗೆಟಿಕುವ ಸಾಮಗಿ ಮತ್ತು ವಿಧಾನವನ್ನೇ ಆರಿಸಿಕೂಳ್ಳೃತ್ತಿದ್ದೆ. 


ಟೆಎಲ್‌ಎಂಗಳ ಮಾರ್ಪಾಡು 


ನನ್ನ ತರಗತಿ ನಿರ್ವಹಣೆಯ ಅವಧಿಯಲ್ಲಿ ಇಂಗ್ಲಿಷ್‌ ಭಾಷಾ ಬೋಧನೆ ಸಂದರ್ಭದಲ್ಲಿ 
ನಾನೊಂದು ಕಾರ್ಯತಂತ್ರವನ್ನು ಯೋಜಿಸುತ್ತಿದ್ದೆ. ಅದೇನೆಂದರೆ, ಇಂಗಿಷ್‌ 
ಪದಸಂಪತ್ತನ್ನು ರಚಿಸುವುದು ಮತ್ತು ಅಕ್ಷರಗಳ ಧ್ವನಿಯನ್ನು ಗುರುತಿಸುವಾಗ ಈಗಾಗಲೇ 
ಇರುವುದನ್ನು ಬಳಸುವುದು- ಹೀಗೆ ವೈವಿಧ್ಯಮಯ ಘಟಿಕಗಳನ್ನು ಯಶಸ್ವಿಯಾಗಿ 
ಬೆನೆಯುವಂತಹ ಮಾಗಣ್ಕಾಗಿ ಎದುರು ನೋಡುತ್ತಿದ್ದೆ. ಅವರು ಪದಗಳನ್ನು ಗುರುತಿಸಲು 
ಪ್ರಾರಂಭಿಸಿದಾಗ, ಮುಂದಕ್ಕೆ ಅವರು ಧ್ವನಿ ಘಟಕಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. 
ಡ್ಯಾನಿಶ್‌ (ರ೩ಗish) ಭಾಷಾ ತರಗತಿಯಲ್ಲಿ ನಾನು 'ಜಾಲಿ ಫೋನಿಕ್ಸ್‌' (ಫೋನಿಕ್ಸ್‌ 2018/ Jolly 
phonics (Phonics, 2018) ಬಗ್ಗೆ ತಿಳಿದುಕೊಂಡೆ. ಅವರು ತಯಾರಿಸಿದ್ದ ವೀಡಿಯೊಗಳಲ್ಲಿ 
ಎರಡೋ ಮೂರೋ ಸಾಲಿನ ಪದ್ಯಗಳಿದ್ದು, ಇಂಗ್ಲಿಷ್‌ನ ಅಕ್ಷರಗಳನ್ನು ಗುರುತಿಸಿ 
ಪದಗಳನ್ನು ಪರಿಚಯಿಸಲು ಅವು ಬಹಳ ನೆರವಾಗುತ್ತಿದ್ದವು. ಅವುಗಳಲ್ಲಿನ ವಿಷಯವು 
ಯುರೋಪ್‌ನ ಮಧ್ಯಮ ವರ್ಗದ ಮಕ್ಕಳಿಗೆ ಸೂಕವಾಗಿದ್ದರೂ, ಅದೇ ಮಾದರಿಯನ್ನು 
ಸ್ವಲ್ಪ ಮಾರ್ಪಾಡಿನೊಂದಿಗೆ ಭಾರತದಲ್ಲಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಳಸಿಕೊಳ್ಳಲು 
ಅಡ್ಡಿಯೇನಿರಲಿಲ್ಲ. ಪ್ರತಿ ಅಕ್ಷರಕ್ಕೂ, ಸೂಕ್ತ ಚಿತ್ರದೊಂದಿಗೆ ಸಾಧ್ಯವಾದಷ್ಟು ಪದ್ಯಗಳನ್ನು 
ರಚಿಸುವುದು ನನ್ನ ಮೂಲ ಉದ್ದೇಶವಾಗಿತ್ತು. ಇನ್ನೊಂದು ಸಂಗತಿ ಏನೆಂದರೆ, ಹಿಂದಿಯ 
ಕಲವು ಪದಗಳು ಮತ್ತು ವಾಕ್ಯಗಳನ್ನು ಬಳಸಿಕೂಂಡು ಸಣ್ಣ ಸಣ್ಣ ಹಾಡುಗಳನ್ನು 


ಪ್ರಸ್ತುತಪಡಿಸಬೇಕು, ಅವು ಮಕ್ಕಳೊಂದಿಗೆ ಸಂಬಂಧ ಕಲ್ಪಿಸಲು ಸಾಧ್ಯ ಎಂಬುದು ನನ್ನ 
ಆಲೋಚನೆಯಾಗಿತ್ತು. 


ಚಿತ್ರ 1:'ಎಗ್‌ ರೋಲ್‌ ಮತ್ತು ಮೀನು ಹಿಡಿಯುವುದು' ಹಾಡಿನ ಚಿತ್ರ 


E- ಅಕ್ಷರದ- ಹಾಡಿಗೆ (ಠ-s0n9) ಚಿತ್ರಗಳ ಬಗ್ಗೆ ಅ೦ದರೆ ಇಲ್ಲಸ್ಟೇಷನ್‌ ಬಗ್ಗೆ ಯೋಚಿಸುವಾಗ, 
ಎಗ್‌ ರೋಲ್‌ (£99 ಔಂತ) ಅಂಗಡಿಯ ಪರಿಕಲ್ಪನೆಯನ್ನು ಬಳಸಿಕೊಳ್ಳಬೇಕು 
ಅಂದುಕೊಂಡೆ. ನಮ್ಮ ಶಾಲೆಯ ಇಬ್ಬರು ಮಕ್ಕಳು, ಗ್ರಾಮ ಮೇಳದಲ್ಲಿ ತಮ್ಮ ತಂದೆಗೆ 
ಅಂಗಡಿ ನಡೆಸಲು ನೆರವಾಗುತ್ತಿದ್ದದನ್ನು ನೋಡಿದಾಗಿಬಿಂದ ಈ ಉಪಾಯ ನನ್ನ 
ತಲೆಯಲ್ಲಿ ಉಳಿದುಕೊಂಡಿತ್ತು. ನಾನು ಗಮನಿಸಿದಂತೆ ನಾನು ಕಾರ್ಯನಿರ್ವಹಿಸುವ 
ಮಕ್ಕಳು ಮೀನು ಹಿಡಿಯುವುದನ್ನು ಬಹಳ ಇಷ್ಟಪಡುತ್ತಿದ್ದ ಕಾರಣ ಮೀನು ಹಿಡಿಯುವ 
ಬಗ್ಗೆ, ಹಿಂದಿಯ ಕೆಲವು ಪದಗಳನ್ನೊಳಗೊಂಡ ಒಂದು ಹಾಡು ಬರೆಯಲು ತೀರ್ಮಾನಿಸಿದೆ 
(ಚಿತ್ರ 1). ಕೆಲವು ಮಕ್ಕಳ ಮನೆಯಲ್ಲಿ ಮೇಕೆಗಳನ್ನು (ಆಡುಗಳನ್ನು) ಸಾಕುತ್ತಿದ್ದ, ಊಟದ 
ಸಮಯದಲ್ಲಿ ಅವರು ಆಟವಾಡುತ್ತಿದ್ದುದನ್ನು ನಾನು ನೋಡಿದ್ದೆ. "Girl and the Goat’ 
(ಹುಡುಗಿ ಮತ್ತು ಮೇಕೆ) ಹಾಡಿನ ಕಲ್ಪನೆ ಹುಟ್ಟಿಕೊಂಡಿದ್ದು ಮೀಗೆ. 


- ori Little Ol 
ol- Jaleo lol | 
Gou | 


ಜಿತ್ರ೭2: 'ಹುಡುಗಿ ಮತ್ತು ಮೇಣೆ' ಹಾಡು 


ನಾನು ಹಾಡುಗಳಿಗೆ ವಿಷಯಗಳನ್ನು ನನ್ನ ಶಾಲಾ ಮಕ್ಕಳ ದೈನಂದಿನ ಜೀವನದಿಂದಲೇ 
ಆರಿಸಿಕೊಳ್ಳತ್ತಿದ್ದೆ.  ಟಎಲ್‌ಎಂಗಳ ಉಪಾಯಗಳಿಗೆ ಮಿತಿಯೇ ಇಲ್ಲ ಎಷ್ಟೋ 
ಉಪಾಯಗಳನ್ನು ಮಕ್ಕಳೇ ಕೊಟ್ಟಿದ್ದಿದೆ. ಅವರ ಭಾಷೆಯೇ ಶಿಕ್ಷಕರಿಗೆ ದೊಡ್ಡ ಟೆಎಲ್‌ಎಂ. 
ನಾನೂ ಮಕ್ಕಳೊಂದಿಗೆ ಛತ್ತೀಸ್‌ಗರಿ ಭಾಷೆಯಲ್ಲಿಯೇ ಸಂವಹನ ನಡೆಸಲು ಸಾಧ್ಯವಾದಷ್ಟು 
ಯಶ್ನಿಸುತೇನೆ. ಯಾಕೆಂದರೆ, ನನ್ನದು ಭೋಜ್‌ಪುರಿ, ಹಿಂದಿ ಮಿಶ್ರಿತವಾದ ಹಾಗೂ 
ಇಲ್ಲಿಯತನಕ ಕಲಿತಿರುವ ಅಲ್ಪಸ್ವಲ್ಪ ಛತ್ತೀಸ್‌ಗರಿ ಭಾಷೆಯ ಮಿಶ್ರಣ. 


ಹಾಗೆಯೇ, ತರಗತಿಯ ಗೋಡೆಗಳನ್ನೂ, ನೆಲಗಳನ್ನೂ ಲೆಕ್ಕಬಿಲ್ಲದಷ್ಟು ಸಲ ಟೆಎಲ್‌ಎಂ ಆಗಿ 
ನಾನು ಬಳಸಿದ್ದಿದೆ. ಕುಣಿದು/ಜಿಗಿದು ಮಾಡುವ ಆಟಿದ ಮೂಲಕ ಮಗ್ಗಿಯನ್ನೂ ಹಾವು- 
ಏಣಿ ಆಟದ ಮೂಲಕ ಅಂಕಿಗಳು ಮತ್ತು ಎಣಿಕೆಯ ಪರಿಕಲ್ಪನೆಯನ್ನೂ ಅರ್ಥ ಮಾಡಿಸಲು 
ನೆಲವನ್ನು ಬಳಸಿಕೊಂಡಿದ್ದೇನೆ. ಮಕ್ಕಳು ಗಣಿತವನ್ನು ಈ ಪರಿ ಇಷ್ಟಪಟ್ಟೆದ್ದನ್ನು ನಾನು 
ಹಿಂದೆಂದೂ ನೋಡಿರಲಿಲ್ಲ. 


ಚಿತ್ರ 3: ಮಕ್ಕಳು ಮಗ್ಗಿಯ ಮತ್ತು ಹಾವು-ಏಣಿಯ ಚಾರ್ಟ್‌ನಲ್ಲಿ ಆಟಿವಾಡುತ್ತಿರುವುದು. 


ಟಎಲ್‌ಎಂಗಳ ಅಭಿವೃದ್ಧಿಪಡಿಸುವಿಕೆ 


ಪುಸ್ತಕಗಳು ಟೆಎಲ್‌ಎಂಗಳ ದೊಡ್ಡ ರೂಪವಷ್ಟೇ ಅಲ್ಲ, ನಾವು ಕತೆಗಳನ್ನು ಮತ್ತು 
ಪದ್ಯಗಳನ್ನು ನಿರೂಪಿಸುವ ವಿಧಾನವೂ ಬೋಧನೆ ಮತ್ತು ಕಲಿಕೆಗೆ ಬಹಳ ದೊಡ್ಡ 
ಸಾಧನಗಳು. ಕತೆಯನ್ನು ನಿರೂಪಣೆ ಮಾಡುವಾಗ ಅದರ ಅಭಿವ್ಯಕ್ಷಿಯನ್ನೂ 
ಬೆಪುುತನವನ್ನೂ ಮಕ್ಕಳು ಆನಂದಿಸುತ್ತಾರೆ. ಇದು, ಇಂಗಿಷ್‌ ಮತ್ತು ಹಿಂದಿಯಲ್ಲಿ 
ಕತೆಗಳನ್ನು ನಾನು ಪಾಠ ಮಾಡುವ ಮಕ್ಕಳನ್ನೇ ಕುರಿತು ಬರೆಯಲು ಸಹಾಯ ಮಾಡಿದೆ. 
ನಾನು ಕಾರ್ಯನಿರ್ವಹಿಸುವ 16 ಮಕ್ಕಳ ಪೈಕಿ ಒಬ್ಬೊಬ್ಬರಿಗೆ ಒಂದೊಂದರಂತೆ ಒಟ್ಟು 16 
ಕತೆಗಳನ್ನು ರಚಿಸುತ್ತಿದ್ದೇನೆ. ಚಿತ್ರಗಳೂ ಅಷ್ಟೇ. ವಿವಿಧ ಸಂದರ್ಭಗಳಲ್ಲಿ ನಾನು ನನ್ನ 
ಕ್ಯಾಮೆರಾದಲ್ಲಿ ಸೆರೆಹಿಡಿದ, ಮಕ್ಕಳ ನಿಜಜೀವನದ ಸನ್ನಿವೇಶಗಳನ್ನೇ ಸ್ಲಿರಚಿತ್ರಗಳನ್ನಾಗಿ 
ಬಳಸಿಕೊಳ್ಳಲಾಗಿದೆ. ಮಕ್ಕಳು ಯಾವುದೋ ಸಂದರ್ಭದಲ್ಲಿ ಮೈಮರೆತು ತೊಡಗಿಸಿಕೊಂಡ 
ಕ್ಥ್ಷಣಗಳನ್ನೇ ನಾನು ಸೆರೆಹಿಡಿಯಲು ಯತ್ನಿಸಿದ್ದೇನೆ. ಉದಾಹರಣೆಗೆ, ಪುಸಕ ಓದುವಾಗಿನ 
ಅವರ ಭಾವಾಭಿವ್ಯಕ್ತಿ ಮತ್ತು ಪ್ರತಿಕ್ರಿಯೆಗಳು (ಚಿತ್ರ 4; ನಾನು ಅವರಿಗೆ ಪುಸ್ತಕ ಓದಿಹೇಳುವ 
ಸನ್ನಿವೇಶ ಹಾಗೂ ಹವಾಮಾನ ಜೆನ್ನಾಗಿದ್ದ ಕಾರಣಕ್ಕಾಗಿ ಹೊರಾಂಗಣದಲ್ಲಿ ನಾವು 
ಹಾಡುತ್ತಾ ನರ್ತಿಸುತ್ತಿದ್ದ ಕಣ (ಚಿತ್ರ 5) ಇತ್ಯಾದಿ. 


ಚಿತ್ರ 4 ಛತ್ತೀಸಗಡದ ಭಖಾರಾದ ನಾಲ್ಕು ಶಾಲೆಗಳಲ್ಲಿ ನಡೆಸಿದ ಬೇಸಿಗೆ ಶಿಬಿರದಲ್ಲಿ ನಾನು ಸೆರೆಹಿಡಿದ ಕೆಲವು 
ಕ್ಷಣಗಳು. 


, ¥ i pe 
Ne \ ಇ 
M (NNN 
\ » "sy, K 3 


» 
{ ಹನಿ " Ye f K 
'/ A ವಿ “\ 


} 
kb - 


‘4 - 


ಚಿತ್ರ 5: ನನ್ನ ತರಗತಿಯ ಕೆಲವು ಚಟುವಟಿಕೆಗಳ ನೋಟ. 
ಮರುಬಳಕೆ ಸಾಮಗಿಗಳಿ೦ಂದ ಟಎಲ್‌ಎಂಗಳು 


ಮರುಬಳಕೆ ಸಾಮಗಿಗಳಿಂದ ಅಗ್ಗದ ಟಎಲ್‌ಎಂಗಳನ್ನು ಹೇಗೆ ತಯಾರಿಸಬಹುದು ಎಂದು 
ನಾನು ಆಳವಾಗಿ ಯೋಚಿಸುತ್ತಲೇ ಇದ್ದೇನೆ. ನಾನು ಒಮ್ಮೆ ಮೂರನೇ ತರಗತಿಯ ಮಕಶಕಳಿಗೆ 
ವಿವಿಧ ಆಕಾರದ ತುಂಡುಗಳನ್ನು ಜೋಡಿಸಿ ವಿಗದಿತ ಚಿತ್ರವನ್ನು ರೂಪಿಸುವ ಜಿಗ್‌ಸಾ 
(igsaw puzzle) Gಆಟಿವನ್ನು ಕೊಟ್ಟೆದ್ದೆ. ತುಂಡಾದ ಆಕಾರಗಳನ್ನು ಜೋಡಿಸಿ ಆಡುವ ಈ 
ಆಟದಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಕೊಂಡಿದ್ದನ್ನು ನೋಡಿದೆ. ಹಾಗಾಗಿ, ಇದು 
ನನಗೆ, ಅದಕ್ಕಿಂತ ಸರಳವಾದ ಆಟಿವನ್ನು ಒಂದನೇ ಮತ್ತು ಎರಡನೇ ತರಗತಿಯ 
ಮಕ್ಕಳಿಗಾಗಿ ತಯಾರಿಸಲು ಉಪಾಯ ಒದಗಿಸಿತು. ಆದ್ದರಿಂದ, ಈ ಬೇಸಿಗೆಯಲ್ಲಿ, ಐಸ್‌ಕ್ರೀಂ 
ಕಡ್ಡಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗುಹಿಸಿ, ಅವುಗಳ ಸಹಾಯದಿಂದ ಭಾಷಾ 
ಬೋಧನೆಗೆ ಪೂರಕವಾದ ಟಮಎಲ್‌ಎಂ ರಚಿಸುವ ಉದ್ದೇಶ ನನ್ನದಾಗಿತ್ತು (ಚಿತ್ರ 6). ನಾಮು 
ಸಿರಿಯಲ್‌ /ಧಾನ್ಯದ ಪುಡಿ ಮತ್ತು ಬಿಸ್ಕತ್ತಿನ ಪೊಟ್ಟಿಣಗಳನ್ನೂ, ಶೌಚಾಲಯದಲ್ಲಿ ಬಳಸುವ, 
ಕಾಗದ ಖಾಲಿಯಾದ ರೋಲ್‌ ಅನ್ನು (ಟಾಯ್ಲೆಟ್‌ ಪೇಪರ್‌), ಜ್ಯೂಸ್‌ ಖಾಲಿಯಾದ ರಟ್ಟಿನ 
ಪೆಟ್ಟಿಗೆಗಳನ್ನು ಸಾಕಷ್ಟು ಸಂಗಹಿಸಿದ್ದೆ. ಇದನ್ನು ನೋಡಿ ನನ್ನ ಸಹೋದ್ಯೋಗಿಗಳು ಮತ್ತು 
ನನ್ನ ನೆರೆಹೊರೆಯವರು ನಾನೋರ್ಬ್ಜ ರದ್ದಿ ಸಂಗ್ರಾಹಕಿ ಎಂದು ಭಾವಿಸಿರಬಹುದು. ಆದರೆ 
ನನಗಿದ್ದ ಗುರಿಯೇ ಬೇರೆ. ಪೊಟ್ಟಣಗಳ ಮೇಲಿದ್ದ ಮುದ್ರಿತ ಅಕ್ಷರಗಳನ್ನು ಕತರಿಸಿದೆ. 
ಅವುಗಳನ್ನು ಮಕ್ಕಳಿಗೆ ಪದ ರಚನೆಯ ಚಟುವಟಿಕೆಗಾಗಿ ನೀಡಬಹುದು; ರಟ್ಟಿನ 
ಪೆಟ್ಟಿಗೆಯಿಂಧ ಬಸ್‌, ಕೊಳವೆ ಮತ್ತು ಮನೆ ರಚಿಸಿ ಆರಂಭಿಕ ಪ್ರಾಥಮಿಕ ತರಗತಿಗಳಲ್ಲಿ 
ಟೆಎಲ್‌ಎಂಗಳಾಗಿ ಬಳಸಬಹುದು. 


ಚಿತ್ರ 6: ಐಸ್‌ಕ್ರೀಂ ಕಡ್ಡಿಗಳ ಮರುಬಳಕೆಯಿಂದ ತಯಾರಿಸಿದ ಟಎಲ್‌ಎಂ. 


ಇತ್ತೀಚೆಗಷ್ಟೇ ಛತ್ತೀಸಗಡದ ಕುರುಡ್‌ನಲ್ಲಿ ನಡೆದ ಸೇವಾನಿರತ ಶಿಕ್ಷಕರ ತರಬೇತಿ 
(ಐಎಸ್‌ಟಿಟಿ) ವೇಳೆ ಸರ್ಕಾರಿ ಶಾಲೆಯ ಒಬ್ಬ ಶಿಕ್ಷಕಿ ಹೇಳಿದಂತೆ, ಪ್ರತಿಯೊಬ್ಬರೊಂದಿಗೆ 
ಮತ್ತು ಶಾಲೆಯ ಪ್ರತಿಯೊಂದರ ಜತೆಗೆ ಶಿಕ್ಷಕರ ವರ್ತನೆ ಮತ್ತು ಧೋರಣೆ ಕೂಡಾ ಬಹಳ 
ದೊಡ್ಡ ಬೋಧನಾ-ಕಲಿಕಾ ಸಾಧನವಾಗುತ್ತದೆ. ಪದಗಳ ಆಯ್ಯೆಯೂ ಮುಖ್ಯವಾಗುತ್ತದೆ. 
ಯಾಕೆಂದರೆ, ನಾವು ಆ ಪರಿಸರದ ಭಾಗವಾಗಿದ್ದೇವೆ. ಮಕ್ಕಳು ಈ ಜಗತ್ತನ್ನು, ಇತರ 
ಎಲ್ಲದರೊಂದಿಗೆ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ಕೊಡುಗೆ ನೀಡುತ್ತಿದ್ದೇವೆ. 
ಇದನ್ನು ಒಂದು ಪ್ರತ್ಯೇಕವಾದ ಬೋಧನಾ-ಕಲಿಕಾ ಸಾಧನವೆಂಬುದಾಗಿ ನಾನು ಯಾವತ್ತೂ 
ಪರಿಗಣಿಸಿರಲಿಲ್ಲ. ಶಿಕ್ಷಕಿಯಾಗುವ ಪ್ರಕ್ರಿಯೆಯಲ್ಲಿ ನಾನು ಇನ್ನೂ ಏನೇನೋ ಆಗಿದ್ದೇನೆ. 
ಅಂದರೆ, ಕಲಾವಿದೆ, ಗಾಯಕಿ, ನೃತ್ಯಗಾತಿ, ಕವಿ, ರೋಗಿ ಹಾಗೂ ಅತ್ಯಂತ ಆಸಕ್ತಿಯ 
ಕೇಳುಗಳು- ಒಟ್ಟಾರೆಯಾಗಿ, ನಾನೊಬ್ಬ ಕುತೂಹಲಕಾರಿ ವ್ಯಕ್ಷಿಯಾಗಿದ್ದೇನೆ. ಇಲ್ಲಿ 
ಉಲ್ಲೇಖಿಸಿರುವ ನನ್ನ ಪ್ರತಿಯೊಂದು ಪಾತ್ರದಿಂದಲೇ ನಾನು ಟಎಲ್‌ಎಂಗಳನ್ನು 
ರಜಿಸಬೇಕಾಗಿದೆ. 


ಪರಾಮರ್ಶನಗಳು: 


Ashton-Warner, S. (1963). Teacher. Simon & Schuster. Kumar, K. (1986). The Child's 
Language And The Teacher. New Delhi: National Book Trust. Phonics, J. (26. 
September 2018). Hentet fra Jolly Learning: https://www.jollylearning.co.uk/jolly- 


phonics/ 


ಪ್ರಿಯದರ್ಶಿನಿ ಯಾದವ್‌: ಇವರು ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ನಲ್ಲಿ ಫೆಲೊ ಆಗಿದ್ದಾರೆ. 
(2017-2019). ಪ್ರಸ್ತುತ ಆಛತೀಸಗಡದ ಧಮಾರಿ ಜಿಲ್ಲೆಯ ಕುರುಡ್‌ ಬ್ಲಾಕ್‌ನಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಫೆಲೊಶಿಪ್‌ಗೂ ಮೊದಲು ಅವರು ಬಯೊಎನರ್ಜಿ 
ಟಂಡರ್‌ನಲ್ಲಿ (Bioenergi Tondeಗ ಸಹಾಯಕ ಜೈವಿಕ ಇಂಧನ ಸಲಹೆಗಾರರಾಗಿದ್ದರು. 
ಅದಕ್ಕೂ ಮೊದಲು ಎಸ್ಟ್‌ಜರ್ಗ್‌ ಇಂಟರ್‌ನ್ಯಾಷನಲ್‌ ಸ್ಕೂಲ್‌ನಲ್ಲಿ (Esbjerg International 
School) ಆರಂಭಿಕ ಕಲಿಕಾ ವರ್ಷದ ವಿಭಾಗದಲ್ಲಿ ಸಹಾಯಕರಾಗಿದ್ದರು. ಸದರ್ನ್‌ 
ಡೆನ್ನಾರ್ಟ್‌ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಸಂಶೋಧಕಿಯಾಗಿಯೂ 
ಕಾರ್ಯನಿರ್ವಹಿಸಿದರು. ಅವರ ಸಂಪರ್ಕಕ್ಕೆ: 
priyadarshini.yadav@azimpremjifoundation.org 


ಅನುವಾದ: ರೋಹಿಣಿ ಮುಂಡಾಜೆ : ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


